ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 17-03-2021 ಪ್ರಶ್ನೆ ಸಂಖ್ಯೆ: 1262(1277) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ.ಪಿ. ಸುನೀಲ್‌ ಸುಬ್ರಮಣಿ (ಸ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾಂಕ: 17-03-2021 
ಉತರಿಸುವ ಸಚಿವರು: ಕಂದಾಯ ಸಚಿವರು 


ಬಖಿಷಯ : ಫೆಬ್ರವರಿ 19ರಂದು ಕೊಡಗಿನಲ್ಲಿ ಸುರಿದ ಆಲಿಕಲ್ಲು ಮಳೆಗೆ ಪರಿಹಾರ ನೀಡುವ ಬಗ್ಗೆ 


(ಅ) ಕಳೆದ ಫೆಬ್ರವರಿ 19ರಂದು ಕೊಡಗು ಜಿಲ್ಲೆಯ ಶನಿವಾರಸಂತೆ, ಅಂಕನಹಳ್ಳಿ ನಿಡ್ತ 
ಗ್ರಾಮಗಳ ವ್ಯಾಪ್ಲಿಯಲ್ಲಿ ಆಲಿಕಲ್ಲು ಸಹಿತ ಬಾರಿ ಮಳೆಯಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಎಷ್ಟು ಪ್ರದೇಶದಲ್ಲಿ ಈ ಮಳೆಯು ಬಂದಿದೆ; (ಸಂಪೂರ್ಣ ವಿವರ ನೀಡುವುದು) 


(ಆ) ಈ ಸಂದರ್ಭದಲ್ಲಿ ಕಾಫಿ, ಹಸಿರು ಮೆಣಸು, ಕಾಳು ಮೆಣಸು, ಶುಂರಿ, ಸಿಹಿ ಗೆಣಸು, ಅಡಿಕೆ 
ಕೃಷಿಗೆ ಹಾನಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; ಈ ಅಕಾಲಿಕ ಮಳೆಗೆ 
ತುತ್ತಾಗಿ ನಷ್ಟವಾಗಿರುವ ರೈತರಿಗೆ ನೀಡಲಾಗಿರುವ ಪರಿಹಾರವೇನು? (ಸಂಪೂರ್ಣ ಮಾಯಿತಿ 
ನೀಡುವುದು) 


